ಮಾನ್ಯ ಸದಸ್ಯರ ಹೆಸರು _ 


[i 


ಕರ್ನಾಟಕ ವಿಧಾನ ಪರಿಷತ್ತು. 


ಚುಕ್ಕೆ ಗುರುತಿಲ್ಲದ ಪ್ರಶ್ತೆ ಸಂಖ್ಯೆ 11475 


ಶ್ರೀ 


ಆರ್‌. ಧರ್ಮಸೇನ (ಸ್ಥಳೀಯ 


ಉತ್ತರಿಸಬೇಕಾದ ದಿನಾಂಕ 


17.03.2021 


ಉತ್ತರಿಸುವ ಸಚಿವರು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


A ಪಶ್ನೆ | ಉತ್ತರ 

ಅ) | ಅನೇಕ ಜಾತಿಗಳವರು ತಮ್ಮನ್ನು | ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ 
ಹಿಂದುಳಿದ ವರ್ಗಕ್ಕೆ ಸೇರಿಸಿ ಮೀಸಲಾತಿ | ಆಯೋಗದ ಅಧಿನಿಯಮ, 1995ರ ಪ್ರಕರಣ 
ಮತ್ತು ಇತರ ಸೌಲಭ್ಯಗಳನ್ನು|9ರ ಕಲಂ (1) ರಲ್ಲಿ ಆಯೋಗದ 
ನೀಡಬೇಕೆಂದು ಒತ್ತಾಯಿಸುತ್ತಿದ್ದ ಈ 1 ಪ್ರಕಾರ್ಯಗಳು ಈ ಮುಂದಿನಂತಿರತಕ್ಕದ್ದು 


ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮವೇನು: 


ಎಂ೦ದರೆ:- 


(i) ನಾಗರಿಕರ ' ಯಾವುದೇ ವರ್ಗವನ್ನು 


ಹಿಂದುಳಿದ ವರ್ಗಗಳ ಪಟ್ಟೆಯಲ್ಲಿ. 
ಸೇರಿಸಬೇಕೆಂದು ಬಂದ ಕೋರಿಕೆಗಳನ್ನು 
ಪರಿಶೀಲಿಸುವುಡು ಮತ್ತು ಯಾವುದೇ 


ಹಿಂದುಳಿದ ವರ್ಗವನ್ನು ಅಂಥ ಪಟ್ಟೆಯಲ್ಲಿ 
ಹೆಚ್ಚಾಗಿ ' ಸೇರಿಸಲಾಗಿದೆ , ಎಂದು ಅಥವಾ 
ಸೇರಿಸಲಾಗಿಲ್ಲವೆಂದು ಬಂದ ' ದೂರುಗಳ 
ವಿಚಾರಣೆ ಮಾಡುವುದು ಮತ್ತು ಸರ್ಕಾರಕ್ಕೆ 
ಅದು ಸಮುಚಿತವೆಂದು ' ಭಾವಿಸುವಂಥ. 
ಸಲಹೆಯನ್ನು ನೀಡುವುದು; 


| ಅದರಂತೆ, ಆಯೋಗಕ್ಕೆ ಬಂದ ಮನವಿಗಳ 


ಬಗ್ಗೆ ಬಹಿರಂಗ ವಿಚಾರಣೆಯನ್ನು ಏರ್ಪಡಿಸಿ, 


| ಸಲಹೆ/ಶಿಫಾರಸ್ಬುಗಳನ್ನೊಳಗೊ೦ಂಡ ವರದಿ: 


ಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತದೆ. ಹಿಂದುಳಿದ 
ವರ್ಗಗಳ ಆಯೋಗದ ವರದಿಯನ್ನಾಧರಿಸಿ | 


ಸರ್ಕಾರದ ವಿವೇಚನೆ ಅನುಸಾರ 
ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ 
ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು 
ಉದ್ಯೋಗದಲ್ಲಿ ಮೀಸಲಾತಿಯ | 


ಅವಕಾಶವನ್ನು ಕಲ್ಪಿಸಲಾಗುತ್ತಿದೆ. 


< 


ಆ) 
ಜಾತಿಗಳನ್ನು ಹಿಂದುಳಿದ 
ಸೇರಿಸಿದರೆ ನಿಜವಾಗಿ ಹಿಂದುಳಿದ ಜಾತಿ 
ಮತ್ತು ವರ್ಗಕ್ಕೆ ಸೇರಿರುವ ಅಸಂಘಟಿತ 
ಜಾತಿಯವರಿಗೆ ಅನ್ಯಾಯವಾಗುವುದಿಲ್ಲವೆ; 


ಚಳುವಳಿ ಮೂಲಕ ಒತ್ತಾಯ ತರುವ 
ವರ್ಗ | 


ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಗಗಳ! 
ಆಯೋಗದ ಅಧಿನಿಯಮ, 1995ರ ಕಲಂ 9 (1, 
ರಂತೆ ಕ್ರಮ ವಹಿಸುವುದರಿಂದ ಸದರಿ ಪ್ರಶ್ನೆಯು ' 
ಉದ್ಭವಿಸುವುದಿಲ್ಲ. 


ಹಿಂದುಳಿದ ವರ್ಗಕ್ಕೆ ಸೇರಿಸಲು ಸೂಕ್ತ 
"ಮಾನದಂಡಗಳನ್ನು ನಿಗದಿಪಡಿಸಿ 
ಅರ್ಹರಾಗಿರುವವರನ್ನು : ಹಿಂದುಳಿದ 
ವರ್ಗಕ್ಕೆ ಸೇರಿಸುವ ನಿರ್ಧಾರ ಪ್ರಕಟಿಸಲು 
ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು 
ತೆಗೆದುಕೊಳ್ಳಲಿದೆ? 


1 


ವಿವೇಚನೆ ಬಳಸಿ ಅರ್ಹ ಹಿಂದುಳಿದ! 
ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ | 
ಮೀಸಲಾತಿಯ ಅವಕಾಶವನ್ನು 


ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಗಗಳ 
ಆಯೋಗದ ಅಧಿನಿಯಮ, 1995ರ ಪ್ರಕರಣ! 
9ರ ಕಲಂ (1) ರಂತೆ ಹಿಂದುಳಿದ ವರ್ಗಗಳ | 
ಆಯೋಗವು ನಿಯಮಾನುಸಾರ ಪರಿಶೀಲಿಸಿ 
ಸರ್ಕಾರಕ್ಕೆ ವರದಿಯನ್ನು" ನೀಡಬೇಕಾಗುತ್ತದೆ. 
ನ್ಯಾಯಾಲಯಗಳ ಆದೇಶ ಹಾಗೂ 
ಆಯೋಗದ ವರದಿಯನ್ನಾಧರಿಸಿ ಸರ್ಕಾರದ 


ಕಲ್ಪಿಸಲಾಗುವುದು. 


I —— ರ 
ಸಂಖ್ಯೆ:ಹಿ೦ವಕ 79 ಬಿಸಿಎ 2021 


ಮುಜರಾಯಿ ಮತ್ತು ಹಿಂದುಳಿದ ವರ್ಗಗಳ 


ಕಲ್ಯಾಣ ಸಚಿವರು 


